- ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಿಕ ವಿಧಾನ ಪರಷತ್ತು 


535 
ಮಾನ್ಯ ಸದಸ್ಯರ ಹೆಸರು ಶ್ರೀ ಅ.ದೇವೆಗೌಡ 
. - (ಪದವೀಧರರ ಕ್ಲೇತು' 
ಉತ್ತರಿಸುವ ದಿನಾ೦ಕ 21/02/2022 
ಉತ್ತರಿಸುವ ಸಚಿವರು ಪ್ರವಾಸೋದ್ಯಮ ಹಾಗೂ ಪರಿಸರ ಮತ್ತು 
ಜೀವಿಶಾಸ್ತ್ರ ಸಚಿವರು 
ಕ್ರ. RS 
ಸಂ. ಪುಶ್ನ | ಉತ್ತರ 
ಅ) A ಕರ್ನಾಟಿಕ ಪ್ರವಾಸೋದ್ಯಮ ವೀತಿ 2020-25ರಡಿಯಲ್ಲಿ ರಾಮನಗರ 
ರಾಮನಗರ ಜಿಲ್ಲೆಯ ವ್ಯಾಪ್ರಿಯಲ್ಲಿ | ಲ್ಟುಲ್ಲಿ ಈ ಕೆಳಕಂಡ ಪ್ರವಾಸಿತಾಣಗಳನ್ನು ಇಲಾಖೆಯಿಂದ 
ಸರ್ಕಾರ ಗುರುತಿಸಿರುವ ಪ್ರವಾಸೋದ್ಯಮ ಗುರುತಿಸಲಾಗಿದೆ. 
ತಾಣಗಳು ಯಾವವು: _ 
ಮಾತ | ಗುರುತಿಸಿರುವ ಪ್ರವಾಸಿ ತಾಣಗಳು | 
ರಾಮನಗರ, ಕಣ್ಣ, ರೇವಣಸಿದ್ದೇಶ್ವರ ಬೆಟ್ಟ, 
ರಾಮನಗರ | ಹಂದಿಗುಂದಿ ಬೆಟ್ಟಿ, ಕುಟಿಗಲ್ಲು ತಿಮ್ಮಪ್ಪನ 
ಜೆಟ್ಟಿ, ಜಲ ಸಿದ್ದೇಶ್ವರ ಬೆಟ್ಟಿ, ಬಾನಂದೂರು. 
ಸಾವನದುರ್ಗ, ತಿಪ್ಪಗೊಂಡನಹಳ್ಳಿ, ಕೊಟಿಗಲ್ಲು, 
ಮಾಗಡಿ, ಬಿಲಿನಕಟ್ಟೆ ವನದೇವತೆ, 
ಯತಿರಾಜಸ್ವಾಮಿ ಬೆಟ್ಟ, 
ಮಾಗಡಿ ಶ್ರೀ ಲಕ್ಲಿನಾರಾಯಣಸ್ವಾಮಿ ಬೆಟ್ಟ, ಕಲ್ಯಾ 
ಬೆಟ್ಟಿ, ಮಾಗಡಿ ಕೋಟೆ, ಎತ್ತಿನಗುಲಗಂಜಿಗುಡ್ಡ 
(ವೈ.ಜಿ.ಗುಡ್ಡ) ಜಲಾಶಯ. 
ಮೇಣೆದಾಟು(ಸ೦ಗಮ) ರಾಮನಗರ 
ಕನಕಪುರ ಅಚಲುಬೆಟ್ಟ, ಮೈತ್ರೇಯ ಪಿರಮಿಡ್‌ ಕಣಿವೆ, 
- ಚತುರ್ಬುಜ-ರಾಮಡೇಪರ ಜೆಟ್ಟಿ. 
ಚನ್ನಪಟ್ಟಣ | ಚೆನ್ನಪಟ್ಟಣ, ದೊಡ್ಡಮಳ್ಳ್ಕೂರು. 
ಆ) ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿರುವ 
ಮಾಗಡಿ ಕೋಟೆ ಪಂಚಲಿಂಗ 
ದೇವಸ್ಥಾನಗಳು ಹಾಗೂ ಭೈರವದುರ್ಗ, 
ಸಾವನದುರ್ಗ, ಹುತ್ರಿದುರ್ಗ, 
ಹುಲಿಯೂರುದುರ್ಗ , ರಾಮದುರ್ಗ, ಶ್ರೀ 
ರೇವಣಸಿದ್ದೇಶ್ವರ ಬೆಟ್ಟ ಇವುಗಳನ್ನು 
ಸರಾ ಪ್ರವಾಸೋದ್ಯಮ ತಾಣಗಳಾಗಿ ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿರುವ ಮಾಗಡಿ ಕೋಟಿ 
ಜಿಗೂ ಲಾಗಿ ಡಿ ಯ್‌ § ೫ | ಪಂಚಲಿಂಗ ದೇವಸ್ಥಾನಗಳು ಹಾಗೂ ಭೈರವದುರ್ಗ, ಸಾವನದುರ್ಗ, 
ಆ ” ಹುತ್ರಿದುರ್ಗ, ಹುಲಿಯೂರುದುರ್ಗ, ರಾಮದುರ್ಗ, 
ಇ) ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ ಇವುಗಳನ್ನು ಸರ್ಕಾರ ಪ್ರವಾಸೋದ್ಯಮ 
ಅಭಿವೃದ್ಧಿಗಾಗಿ ಹಣ ಬಿಡುಗಡೆ ತಾಣಗಳಾಗಿ ಗುರುತಿಸಿ" ಅಭಿವೃದ್ದಿ ಪಡಿಸಲು ಪ್ರವಾಸೋದ್ಯಮ 
| ಮಾಡಿದ್ದಲ್ಲಿ | __. ಇಲ್ಲಿಯವರೆಗೂ - MN Ava oo 
ನರ್‌] ಣೋ ಭಾ “ಇಲಾಖೆಯಿಂದ “ ಕೈಗೊಂಡಿರುವ' ಕಾಮಗಾರಿಗಳ: - ಪಿವರಗಳನ್ನು- 
ರ್ಣೋದ್ಧಾರವಾಗದುರಲು ಅನುಬಂಧದಲ್ಲಿ ಒದಗಿಸಿದೆ 
ಕಾರಣವೇನು: ಜೀರ್ಣೋದ್ಧಾರ ಬ ಲು 


ಕಾರ್ಯವನ್ನು ಮುಗಿಸಲು ಇನ್ನು ಎಷ್ಟು 
ಸಮಯಾವಕಾಶ ಬೆಣಾಗುತ್ತದೆ: ನಿಗಧಿತ 
ಕಾಲಾವಧಿಯಲ್ಲಿ ಪೂರ್ಣಗೊಳಿಸದೇ 
ಇರುವುದಕ್ಕೆ ಕಾರಣಗಳೇನು: ಈ ಬಗ್ಗೆ 
ಕೈಗೊಂಡ ಕ್ರಮಗಳೇನು? (ಸಂಪೂರ್ಣ 
ವಿವರ ನೀಡುವುದು) ' 


ಸಂಖ್ಯೆ: ಟಿಟಆರ್‌ 38 ಟಿಡಿವಿ 2022 


N PE 


(ಆ ಸಿ೦ಿಗ್‌) 
ಪ್ರವಾಸೋದ್ಯಮ ಹಾಗೂ ಪರಿಸರ ಮತ್ತು 
ಜೀವಿಶಾಸ್ತ್ರ ಸಚಿವರು 


pee 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 535ಕೆ ಅನುಬಂಧ 


ಕ್ರ. 
ಸಂ 


"ಪ್ರವಾಸಿ ತಾಣದ 


ಹೆಸರು 


ಕಾಮಗಾರಿಯ ವಿವರ 


ಮಾಗಡಿಕೋಟೆ 


ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯವು ಅನುಮೋದನೆ. ನೀಡಿರುವ..ರೂ.486.79 


ಅಕ್ಷಗತ ಕಾಮಗಾರಿಗಳಲ್ಲಿ te Development Works ನಡಿ ಮಾಗಡಿ ಕೋಟೆಯ 


ಮಾ ಸಾಮಗಾನ ದೊ ೧೦1 17 ಉಪಗೌಲ ಮೆಂಸ' ಬಿ ಹೆಗೊಳಲನಾಗಿದೆ 
ಸಂರಕ್ಷಣಾ ಕಾಮಗಾರಿಯನ್ನು ರೂ.291.17 ಲಕ್ಷಗಳ ವಚ್ಛದಲ್ಲ ಕೃಗೂಳ್ಳಲಾ? ಗಿದೆ. 


ಸಾವನದುರ್ಗ, 


ಸಾವನದುರ್ಗದಲ್ಲಿ ಪ್ರವಾಸಿ ಶೌಚಾಲಯ ನಿರ್ಮಾಣ ಕಾಮಗಾರಿಯನ್ನು ರೂ.15.00 


| ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲಾಗಿದೆ. 


ಪ್ರೀ ರೇವಣ 
ಸಿದ್ದೇಶ್ವರ ಬೆಟ್ಟ 


2009-10ನೇ ಸಾಲಿನಲ್ಲಿ ರೂ.೨97.75 ಲಕ್ಷಗಳಲ್ಲಿ ಅಥಿತಿ ಗೃಹ ನಿರ್ಮಾಣ ಮಾಡಲಾಗಿದೆ. 


ಹುತ್ರೀದುರ್ಗ 


ಕುಣಿಗಲ್‌ ತಾಲ್ಲೂಕಿನಲ್ಲಿರುವ ಹುತಿದುರ್ಗ ಬೆಟ್ಟದಲ್ಲಿ ರೂ.50.00 ಲಕ್ಷಗಳಲ್ಲಿ 
ಯಾತಿನಿವಾಸ ನಿರ್ಮಾಣ ಮಾಡಲಾಗಿದೆ. 


ಮೆಟ್ಟಿಲು ಮತ್ತು ರೈಲಿಂಗ್ಸ್‌ ನಿರ್ಮಾಣ ಮಾಡಲಾಗಿದೆ. 


ಕುಣಿಗಲ್‌ ತಾಲ್ಲೂಕಿನಲ್ಲಿರುವ ಹುತ್ರಿದುರ್ಗ ಬೆಟ್ಟಿದಲ್ಲಿ ರೂ.100.00 ಲಕ್ಷಗಳಲ್ಲಿ 


ಕೆಟಿ.ವಿ.ಜ. ಶಿಫಾರಸ್ಸುಗಳಡಿ ಕುಣಿಗಲ್‌, ತಾಲ್ಲೂಕಿನ ಹುತ್ರಿದುರ್ಗ ಹೋಬಳಿಯ 

ಹುತಿದುರ್ಗ ಗಿರಿಧಾಮವನ್ನು ಪ್ರಾವಾಸಿ ತಾಣವಾಗಿ ಅಭಿವೃದ್ದಿಪಡಿಸಲು ರೂ.973.00 

ಲಕ್ಷಗಳ ಅಂದಾಜು ವೆಚ್ಚ್‌ದಲ್ಲಿ ' ಈ; ಕೆಳಕಂಡ ಕಾಮಗಾರಿಗಳನ್ನು 

ಅಭಿವೃದ್ಧಿಪಡಿಸಲಾಗುತ್ತಿದ್ದು, . ,ಸದರಿ ಕಾಮಗಾರಿಗೆ ಇದುವರೆಗೆ '',.ರೂ.729.50 
ಲಕ್ಷಗಳನ್ನು ಬಿಡುಗಡ ಮಾಡಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. 4 


ಅಂಬಾಜು.ಮೊತ್ತ 
(ರೂ.ಲಕ್ಷಗಳಲ್ಲಿ) ' 


ಕುಣಿಗಲ್‌ ತಾಲ್ಲೂಕು, ಸಂತೇಪೇಟಿಯಿಂದ ಹುತ್ರಿ 
1 |ಹಳ್ಳಿಯವರೆಗೂ ರಸ್ತೆ ಅಭಿವೃದ್ದಿ ಮತ್ತು!" 20000 
ಉನ್ನತೀಕರಣ ಕಾಮಗಾರಿ 


ಕುಣಿಗಲ್‌ ತಾಲ್ಲೂಕು, ಹುತ್ರಿದುರ್ಗ ಬೆಟ್ಟದಲ್ಲಿ 2 
ಕೊಳವೆ ಬಾಬಿ ಕೊರೆಯುವುದು - ಹಾಗೂ ನೀರಿನ 38.00 
ಪೈಪನ್ನುಅಳವಡಿಸುವುದು % 


ಕುಣಿಗಲ್‌ ತಾಲ್ಲೂಕು, ಹುತ್ರಿದುರ್ಗ ಹೋಬಳಿ ಕೆರೆ 
ಆಂಜನೇಯಸ್ವಾಮಿ ದೇವಸ್ಥಾನದಿಂದ ಹುತ್ರಿದುರ್ಗ 
ಬೆಟ್ಕಕ್ಕೆ ಸಂಪರ್ಕಿಸುವ ರಸ್ತೆಯ ಅಗಲೀಕರಣ, 
ಚರಂಡಿ ಮತ್ತು ಡಾಂಬರು ಕೆಲಸದ ಕಾಮಗಾರಿ 

ಕುಣಿಗಲ್‌ ತಾಲ್ಲೂಕು ವಡಾಘಟ್ಟ ರಸ್ತೆಯಿಂದ 


: ಕಾಮಗಾರಿಯ ಹೆಸರು. 


415.00 


'ಹುತಿಬೆಟ್ಟಕೆ, 2೦೦. ಕಿ.ಮೀ. ರಸ್ತೆಯ ನಿರ್ಮಾಣ 
ಕಾಮಗಾರಿ 


ಪ್ರವಾಸಿಗರ ಜಯುತಲಲಸಾಗಿ ಬಸ್ಸು ತಂಗುದಾಣದ 
dl ರೌ a eps 


EEE ಬುಡದಲ್ಲಿ ವಾಣನ ಇವಗಡ ಜಾಗದ KN 
ಕಾಮಗಾರಿ K 


ಒಟ್ಟು! ` 973.00 


ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಅನುದಾನದಡಿಯಲ್ಲಿ ಈ ತಂಡ] 
03 ಕಾಮಗಾರಿಗಳನ್ನು ಪುರಾತತ್ವ, ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯಿಂದ 
ಅನುಷ್ಠಾನಗೊಳಿಸಲಾಗುತ್ತಿದೆ. 


1) ತುಮಕೂರು ಜಿಲ್ಲೆ, ಕುಣಿಗಲ್‌ ತಾಲ್ಲೂಕು, ಹುಲಿಯೂರು “ದುರ್ಗದಲ್ಲಿರುವ 
ಏಳು ಸುತ್ತಿನ ಕೋಟೆಯ ಸಂರಕ್ಷಣಾ ಕಾಮಗಾರಿಯನ್ನು ರೂ.110.00 ಲಕ್ಷಗಳ 
ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲಾಗಿದೆ. _ 


2 ತುಮಕೂರು ಜಿಲ್ಲೆ, ಕುಣಿಗಲ್‌ ತಾಲ್ಲೂಕು, ಹುಲಿಯೂರು ದುರ್ಗದಲ್ಲಿರುವ 
ಶ್ರೀ .ಚೆಲುವನಾರಾಯಣಸ್ವಾಮಿ, ಮಹಾಲಕ್ಷ್ಮಿ ದೇವಾಲಯಗಳು ಮತ್ತು 
ಕೋಟೆಯ ಸಂರಕ್ಷಣಾ ಕಾಮಗಾರಿಗೆ ರೂ.8200 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ 
ಕೈಗೊಳ್ಳುತ್ತಿದ್ದ, ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ ಕಾಮಗಾರಿಯು 
ಪೂರ್ಣಗೊಳ್ಳಲಿದೆ. ಈ ಕಾಮಗಾರಿಗೆ ಬಿಡುಗಡೆಗೊಂಡಿರುವ ರೂ.6146 
ಲಕ್ಷಗಳ ಅನುದಾನವನ್ನು ವೆಚ್ಚ ಮಾಡಲಾಗಿದೆ. 


5 ಹುಲಿಯೂರು 
ದುರ್ಗ 
6 | ಮಾಗಡಿ 


3) ರಾಮನಗರ ಜಿಲ್ಲೆ, ಮಾಗಡಿ ತಾಲ್ಲೂಕು, ಮಾಗಡಿಯಲ್ಲಿರುವ ಪುಷ್ಕರಣಿಯ 
ಸಂರಕ್ಷಣಾ ಕಾಮಗಾರಿಯನ್ನು ರೂ.172.00 ಲಕ್ಷಗಳ ಅಂದಾಜುವೆಚ್ಛ್‌ದಲ್ಲಿ 
ಕೃಗೊಳ್ಳುತ್ತಿದ್ದು, ಕಾಮಗಾರಿಯು ಪೂರ್ಣಗೊಂಡಿದೆ. 


